KA/ BG-GPO/2515/AVPP-47/2006-2008 






ಬಿ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೨, ೨೦೦೬ (ಆಶ್ವಯುಜ ೨೦, ಶಕ ವರ್ಷ ೧೯೨೮) 





ಸಂಚಿಕೆ ೪೦ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪ ವಿಭಾಗ, 
ಹರಪನಹಳ್ಳಿ ರವರ ಕಾರ್ಯಾಲಯ. 
ಭೂಸ್ವಾಧೀನ ಕಾಯಿದೆ ಕಲಂ 16(2)ರ ಮೇರೆಗೆ ಅಧಿಸೂಚನೆ 
ಸಂಖ್ಯೆ: ಎಲ್‌.ಎ.ಕ್ಯೂ:ಸಿಆರ್‌: 3/2003-04, ದಿನಾಂಕ 18ನೇ ಆಗಸ್ಟ್‌ 2006 
ರಾಜ್ಯ ಸರ್ಕಾರದ ಭೂ ಸ್ವಾಧೀನ ಕಾಯಿದೆ ಕಲಂ 16ರ ಪ್ರಕರಣ (2) ಉಪ ಪ್ರಕರಣದ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ 
ಸೂಚಿಸಿದ ಜಮೀನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತೆಲಗಿ ಗ್ರಾಮದ ವಿದ್ಯುತ್‌ ಉಪ ಕೇಂದ್ರ ವಿಸ್ತರಣೆ ಮಾಡಲು ಭೂ ಸ್ವಾಧೀನ 
ಪಡಿಸಿಕೊಳ್ಳಲಾಗಿದೆ ಎಂದು ಈ ಅಧಿಸೂಚನೆ ನೀಡಲಾಗಿದೆ 











ಅನುಸೂಚಿ 
ಜಿಲ್ಲೆ : ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ತೆಲಗಿ ಗ್ರಾಮ: ತೆಲಗಿ 
ಕ್ರ.ಸಂ. ಸರ್ವೆ ನಂಬರ್‌ ವಿಸ್ತೀರ್ಣ ತರಹೆ ಜಮೀನನ್ನು ಸ್ವಾಧೀನ ಪಡಿಸಿಕೊಂಡ ದಿನಾಂಕ 
1 321! ಎಫ್‌ 0.35 ಸೆಂಟ್ಸ್‌ ಖುಷ್ಕಿ 8.4.2006 

















ಭೂ ಸ್ವಾಧೀನಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು, 
ಪಿ.ಆರ್‌. 302 ಹರಪನಹಳ್ಳಿ. 
ಕಂದಾಯ ಸಚಿವಾಲಯ 
6(1) ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಕಂಇ 69 ಭೂಸ್ವಾತು 2006, ದಿನಾಂಕ: 24ನೇ ಆಗಸ್ಟ್‌ 2006 
ಭೂಸ್ವಾಧೀನ ಕಾಯ್ದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ವಿಧಿ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆಯು ಕಂಇ 88 ಭೂಸ್ವಾತು 
2004, ದಿನಾಂಕ: 26.10.2005 ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, ಬೆಂಗಳೂರು ಇವರಿಂದ ಅನುಮೋದಿಸಿದ್ದು, ಸದರಿ 
ಅಧಿಸೂಚನೆಯು ದಿನಾಂಕ: 24.11.2005 ರ ಕರ್ನಾಟಕ ರಾಜ್ಯಪತ್ರದ ಪುಟ ಸಂಖ್ಯೆ: 900 ರಿಂದ 901 ರವರೆಗೆ ಭಾಗ 6 ರಲ್ಲಿ ದ್ವಾರನಹಳ್ಳಿ ಗ್ರಾಮದ 
ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ 
ಮಾಡಲಾಗಿದೆ. 


(೫೦೫) 





೫೦೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೬ 














ಅನುಸೂಚಿ 
ಜಿಲ್ಲೆ : ತುಮಕೂರು ತಾಲ್ಲೂಕು: ತುರುವೇಕೆರೆ ಹೋಬಳಿ: ಕಸಬಾ ಗ್ರಾಮ: ದ್ವಾರನಹಳ್ಳಿ 
ಪ್ರಕಟಣೆಯ ಕ್ರಮಾಂಕ ಮತ್ತು ದಿನಾಂಕ ಪ್ರಕಟಣೆಯ ಕ್ರಮಾಂಕ ಮತ್ತು ದಿನಾಂಕ 
6(1) ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಕಂಇ 88 ಭೂಸ್ವಾತು 2004, ಕಂಇ 88 ಭೂಸ್ವಾತು 2004, 
ದಿನಾಂಕ: 26.10.2005 ದಿನಾಂಕ: 25.10.2005. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 324 ಎಂ. ವೆಂಕಟೇಶಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾ). 

ಪುರಸಭಾ ಕಾರ್ಯಾಲಯ ಶಿಕಾರಿಪುರ 
ಶಿಕಾರಿಪುರ ಪಟ್ಟಣ ವ್ಯಾಪ್ತಿಯಲ್ಲಿ ಲೈಸೆನ್ಸ್‌ ದರ ನಿಗಧಿಪಡಿಸಿರುವುದು. 
ತ್ರ.ಸಂ: ಪು.ಶಿ : ಆವಿ : ಸನ್ನದು : 01:2006-07, ದಿನಾಂಕ: 30ನೇ ಆಗಸ್ಟ್‌ 2006 
ಕರ್ನಾಟಕ ನಗರ ಮತ್ತು ಪುರಸಭೆ ಕಾಯ್ದೆ 1964 ಕರ (ಅಧಿನಿಯಮ 256) ರಲ್ಲಿ ಸೂಚಿಸಿದಂತೆ, ಪಟ್ಟಣ ಪ್ರದೇಶದಲ್ಲಿ ಸೂಕ್ತ ಲೈಸೆನ್ಸ್‌ 

ಪಡೆದು ಆಹಾರ ಹಾಗೂ ಆಹಾರೇತರ ವಸ್ತುಗಳ ಸಂಗ್ರಹ ಮತ್ತು ಮಾರಾಟವನ್ನು ನಿರ್ವಹಿಸಬೇಕಾಗಿರುವ ಪ್ರಯುಕ್ತ ಈ ಕಾರ್ಯಾಲಯದ 
ಠರಾವು ಸಂ: 02 ದಿನಾಂಕ: 10.04.2006 ರ ಮೇರೆಗೆ ಶೆಡ್ಕುಲ್‌ ॥॥ ಕ್ಕೆ ದರ ನಿಗಧಿ ಪಡಿಸಿದೆ. ಈ ದರಕ್ಕೆ ಯಾವುದೇ ಆಕ್ಷೇಪಣೆ ಹಾಗೂ 
ತಕರಾರುಗಳಿದ್ದಲ್ಲಿ ಈ ದರ ಪ್ರಚುರ ಪಡಿಸಿದ । ತಿಂಗಳೊಳಗೆ ಆಕ್ಷೇಪಣೆ ಈ ಕಾರ್ಯಾಲಯಕ್ಕೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು. ಅವಧಿ ಮೀರಿ 
ಬರುವ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ. 







































































3. ಸಂ. ವೃತ್ತಿ: ಉದ್ದಿಮೆಗಳ ವಿವರಗಳು ಪರಿಷ್ಣತ ವಾರ್ಷಿಕ ಶುಲ್ಡ 
1 2 3 
1 ಬ್ರೆಡ್‌ ಬಿಸ್ಕತ್‌ ಮಾರಾಟ ಬೇಕರಿ 400=00 
3 ಗೃಹ ಕೈಗಾರಿಕೆ ತಯಾರಿಕೆ ಮತ್ತು ಮಾರಾಟ 100=00 
4 ಚೌರದ ಅಂಗಡಿ ಮತ್ತು ಸೆಲೂನ್‌ಗಳು 150=00 
5 ಬ್ಯೂಟಿ ಪಾರ್ಲರ್‌ 20000 
6 ಐಸ್‌ ತಯಾರಿಕೆ ಮತ್ತು ಸಿದ್ಧಗೊಳಿಸುವುದು 300500 
7 ಸುಣ್ಣ ಮಾರಾಟ 50-00 
8 ಮಾರ್ಬಲ್‌ 500=00 
9 ಹೆಂಚುಗಳು (ಯಂತ್ರದಿಂದ ತಯಾರಿಕೆ) 200=00 
10 ಮೊಜಾಹಿಕ್ಸ್‌ ಟೈಲ್ಸ್‌ 1000=00 
Il ಚರ್ಮ ಅಥವಾ ತೊಗಲಿನ ದಾಸ್ತಾನು 500=00 
12 ಎಣ್ಣೆ ಮಿಲ್ಲುಗಳು 300=00 
13 ಎಣ್ಣೆ ಸಗಟು ವ್ಯಾಪಾರ 300500 
14 ಡ್ರೈಕ್ಷೀನರ್‌ 150=00 
15 ಸಿಮೆಂಟ್‌ ದಾಸ್ತಾನು 50 ಚದರ ಗಜಕ್ಕೆ 200=00 

50 ರಿಂದ 100 ಚದರ ಗಜಕ್ಕೆ 300-500 
100 ರಿಂದ 150 ಚದರ ಗಜಕ್ಕೆ 400೬00 
150 ರಿಂದ ಮೇಲ್ಪಟ್ಟು 50000 
16 | ಅಮ್ಮನಿಷನ್‌, ಫೈರ್‌ ವರ್ಕ್ಸ್‌, ಗನ್‌ ಪೌಡರ್‌, ಬೆಂಕಿ ಪೊಟ್ಟಣ ಇತ್ಯಾದಿ ದಾಸ್ತಾನು 500500 
ಪ್ಯಾಕಿಂಗ್‌ ತಯಾರಿಕೆ ಅಥವಾ ಸಿದ್ಧಗೊಳಿಸಿದ ಸಂಸ್ಕರಣ! ಪಟಾಕಿ ಅಂಗಡಿ 
1 |ಬೆಣ್ಣೆ ಮತ್ತು ತುಪ್ಪದ ಮಾರಾಟ! ಹಾಲಿನ ಅಂಗಡಿ 100=00 
18 ಸೌದೆ ಮತ್ತು ಇದ್ದಲಿನ ದಾಸ್ತಾನು ಮಾರಾಟ 100=00 
1 |ಹತ್ತಿಉಣ್ಣೆ ಮತ್ತು ಸೆಣಬಿನ ಮಾರಾಟ! ಗಾದಿ ಹಾಸಿಗೆ ತಯಾರಿಸಿ ಮಾರಾಟ 200=00 
2) | ಕಾಪೀಪುಡಿ ಅಂಗಡಿ 100=00 
21 ಐಸ್‌ ಕ್ರೀಂ ಮತ್ತು ಐಸ್‌ ಕ್ಯಾಂಡಿ ತಯಾರಿಕೆ 300500 
22 ರಿಫ್ರೆಷ್‌ ಮೆಂಟ್‌ ಕ್ಯಾಂಟೀನ್‌ ಊಟ 300700, 1000-00 






































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೦೭ 
1 2 3 
23 ಕಾಫಿ ಬಾರ್‌ ಮತ್ತು ಮಿಲ್ಫ್‌ ಬಾರ್‌ ಹಾಗೂ ಮಾರಾಟ ಕಾಪೀ ಸ್ಟಾಲ್‌ ಟೀ ಸ್ಟಾಲ್‌ 100500, 200500 
24 ವಿದ್ಯುತ್‌ ಚಾಲಿತ ಯಂತ್ರಗಳಿಗೆ 250500 

1 ರಿಂದ 5 ಹೆಚ್‌.ಪಿ ವರೆಗೆ 500300 

5 ರಿಂದ 10 

10 ರಿಂದ ಮೇಲ್ಪಟ್ಟು ಪತಿ ಹೆಚ್‌.ಪಿಗೆ 200 ರಂತೆ 
25 1. ಕಲ್ಯಾಣ ಮಂದಿರ ಪ್ರತಿ ದಿನ 3000 ಒಳಪಟ್ಟು ಬಾಡಿಗೆ 4000500 

2. 3000 ದಿಂದ 5000 ವರೆಗೆ 9000200 

12000500 

26 ವೈನ್‌ ಶಾಪ್‌ 2000500 
27 ಬಾರ್‌ ಮತ್ತು ರೆಸ್ಟೋರೆಂಟ್‌ 2000=00, 4000=00 
28 ಇತರೆ 250=00 
29 ಸಿ.ಎಲ್‌.(9) ಸೈನ್‌ ಲೈಸೆನ್ಸ್‌ ಹೊಂದಿದವರಿಗೆ ಹೋಲ್‌ ಸೇಲ್‌ 2000=00 
30 ಮಾಂಸದ ಅಂಗಡಿ (ಕುರಿ ಮತ್ತು ಮೇಕೆ) 500500 
31 ಕೋಳಿ ಮೋದಿ ಅಂಗಡಿ 200=00 
32 ಕೋಳಿ ಮಾಂಸದ ಅಂಗಡಿ 300=00 
33 ಡಿಶ್‌ ಆಂಟೆನಾ 500=00 
34 ಹಾರ್ಡ್‌ವೇರ್‌ ಶಾಪ್‌ 750=00 
35 ಜನರಲ್‌ ಸ್ಟೋರ್‌! ಸಟೇಷನರಿ ಅಂಗಡಿ 750500 
36 ಮೀನು ಅಂಗಡಿ/ ಮಾರುಕಟ್ಟೆ 200500 
37 ಪ್ರಾನ್ಷಿ ಸ್ಟೋರ್‌ 200-500 
38 ಚಪ್ಪಲಿ ಅಂಗಡಿ 300500 
39 ಗಿರಿವಿ ಅಂಗಡಿ 1000500 
40 ಬಟ್ಟೆ ಅಂಗಡಿ 750300 
41 ಟೈಲರ್‌ ಶಾಪ್‌ 30000 
42 ಮೆಡಿಕಲ್‌ ಸ್ಟೋರ್‌ 500300 
43 ನರ್ಸಿಂಗ್‌ ಹೋಂ 2000=00, 3000=00 
44 ಸಿನಿಕ್‌ 300=00 
45 ಬೀಡಾ ಸ್ಟಾಲ್‌ 100500 
46 ಹಣ್ಣು ಹೋಲ್‌ ಸೇಲ್‌ ಮಾರಾಟಕ್ಕೆ 500300 
47 ಪರ್ನಿಚರ್‌ ಅಂಗಡಿ! ಪರ್ನಿಚರ್‌ ತಯಾರಿಕೆ 500500 
4 | ಎಸ್‌.ಟಿ.ಡಿ ಮತ್ತು ಐ.ಎಸ್‌.ಡಿ/ ರುರಾಕ್ಸ್‌ ಅಂಗಡಿ 500300 
49 ಎಸ್ನೇಟ್‌ ಏಜೆನ್ಸಿ 150=00 
50 ಫ್ಲೇವುಡ್‌ ಮತ್ತು ಅಂಗಡಿ 500500 
51 ಫೋಟೋ ಪ್ರೇಂ ಅಂಗಡಿ 500=00 
ನ ಗ್ಯಾಸ್‌ ಸಿಲಿಂಡರ್‌ ತುಂಬುವ ಗೋಡೋನ್‌ 500=00 
53 ಟೆಂಪೋ ಮತ್ತು ಲಾರಿ ಬುಕ್ಕಿಂಗ್‌ ಆಫೀಸ್‌ 1000=00 
54 ಗ೦ದಿಗೆ ಅಂಗಡಿ 500300 
55 ಸ್ಟೀಲ್‌ ಪಾತ್ರೆ ಅಂಗಡಿ 50500 
56 ಎಲೆಕ್ಟಿಕಲ್ಸ್‌ ಸ್ಟೋರ್‌ 300=00 
57 ಕಬ್ಬಿಣ ಮತ್ತು ಸ್ಟೀಲ್‌ ಅಂಗಡಿ (ಮನೆ ಬಳಕೆ) 500300 
58 ಕಬ್ಬಿಣ ಮತ್ತು ಸ್ಟೀಲ್‌ ಅಂಗಡಿ (ಕೈಗಾರಿಕಾ ಬಳಕೆ) 1000-00 





59 








ಮಾಂಸ ಹಾರಿ ಹೋಟೆಲ್‌ 





500500, 100000 






































































































































೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೬ 
1 ) 3 
60 ಸೀರಿಯಲ್‌ ಸೆಟ್‌ ಮತ್ತು ಮೈಕ್‌ ಸೆಟ್‌ ಅಂಗಡಿ 250=00 
61 ಟೆಂಟ್‌ ಹೌಸ್‌ (ಶಾಮಿಯಾನ ಅಂಗಡಿ) 500500 
62 ಸಿನಿಮಾ ಟೆಂಟ್‌ 2000200 
63 ಸಿನಿಮಾ ಥಿಯೇಟರ್‌ 5000-00 
64 ಫೋಟೋ ಸ್ತುಡಿಯೋ 250300 
65 ನಿರಾಕ್ಷೇಪಣಾ ಪತ್ರದ ಪೀ (ಎನ್‌.ಒ.ಸಿ.) 100500 
66 ಸಿಹಿ ತಿಂಡಿಗಳ ಮಾರಾಟ/ ಸ್ವೀಟ್‌ ಸ್ಟಾಲ್‌ 300500 
67 | ಸೋಡಾ ಮತ್ತು ತಂಪು ಪಾನೀಯಗಳು/ ಕೂಲ್‌ ಡ್ರಿಂಕ್ಸ್‌ ಅಂಗಡಿ 300300 
68 | ಚಿನ್ನ ಬೆಳ್ಳಿ ತಯಾರಿಕೆ ಮತ್ತು ಮಾರಾಟ/ ಒಡವೆಗಳ ದುರಸ್ಸಿ ಪಾಲೀಷಿಂಗ್‌ 50000 
69 ಗ್ಯಾಸ್‌ ವೆಲ್ವಿಂಗ್‌ 200500 
70 ಎಲ್‌.ಪಿ.ಜಿ ಗ್ಯಾಸ್‌ ಮಾರಾಟ ಗೃಹ ಬಳಕೆ 1000-00 
71 ಸೈಕಲ್‌ ದುರಸ್ಥಿ ಮತ್ತು ಮಾರಾಟ 150500 
72 | ಡಿಸ್ಪೆಂಪರ್‌ ತಯಾರಿಕೆ ಮತ್ತು ಮಾರಾಟ! ಬಣ್ಣದ ಅಂಗಡಿ 30000 
73 ಹಾಲೋಜ್ರಿಕ್‌ ತಯಾರಿಕೆ ಮತ್ತು ಮಾರಾಟ (ವಿದ್ಯುತ್‌ ಯಂತ್ರದಿಂದ) 1000200 
74 ಸಿಮೆಂಟ್‌ ರಿಂಗ್‌ ತಯಾರಿಕೆ, ಆಕೃತಿ ಕಂಬಗಳ ತಯಾರಿಕೆ 30000 
75 ಬೊಂಬು ಬೆತ್ತ ಬಿದಿರಿನ ಸಾಮಾನುಗಳ ದಾಸ್ತಾನು ಮತ್ತು ಮಾರಾಟ 150500 
76 ದೋಬಿ ಅಂಗಡಿ 100500 
77 ರೆಡಿಮೇಡ್‌ ಬಟ್ಟೆ ಅಂಗಡಿ 300500 
78 ಆಟೋ ಮೊಬೈಲ್ಟ್‌ 300=00 
79 | ಚಪ್ಪಲಿ ಶೂ ಚರ್ಮದ ಸಾಮಾನುಗಳ ಮಾರಾಟ! ತೊಗಲಿನ ದಾಸ್ತಾನು 400=00 
80 ಸ್ವಾನಿಟರಿ ಸಾಮಾನುಗಳು ದಾಸ್ತಾನು ಮತ್ತು ಮಾರಾಟ 400=00 
81 ಸಾಮಿಲ್ಲುಗಳು 50500 
82 ಬಿಳಿ ಸೀಮೆಎಣ್ಣೆ ಮಾರಾಟ 100500 
83 4 ಚಕ್ರ ವಾಹನ ಸರ್ವೀಸ್‌ ಸ್ನೇಷನ್‌ 800-500 
84 ಪೆಟ್ರೋಲ್‌ ಬಂಕ್‌ 2000-00 
85 ದ್ವಿಚಕ್ರ ವಾಹನದ ಸರ್ವೀಸ್‌ ಸ್ಟೇಷನ್‌ 300500 
86 ಟಿ.ವಿ, ರೇಡಿಯೋ, ಪ್ಯಾನ್‌ ರೆಫ್ರಿಜರೇಟರ್‌ ಮಾರಾಟ 300200 
87 ಟಿ.ವಿ, ರೇಡಿಯೋ ರೆಫ್ರಿಜರೇಟರ್‌ ದುರಸ್ಥಿ ರಿಪೇರಿ ಅಂಗಡಿ 100200 
88 ಪ್ರಿ೦ಟಿಂಗ್‌ ಪ್ರೆಸ್‌ ಯಂತ್ರದಿಂದ 30000 
89 ಹಳೇ ಪೇಪರ್‌ ಮತ್ತು ಖಾಲಿ ಬಾಟಲ್‌ ಅಂಗಡಿ 200500 
90 ಪೈನಾನ್ಸ್‌ ಮತ್ತು ಕಮಿಷನ್‌ ಏಜೆಂಟುಗಳು 500500 
91 ಕಂಪ್ಯೂಟರ್‌ ತರಬೇತಿ/ ಅಂಗಡಿ 300500 
92 ಕನ್ನಡಕದ ಅಂಗಡಿ 300500 
93 ತರಕಾರಿ ಅಂಗಡಿ 200500 
94 ವಸತಿ ಗೃಹ 500500 
95 ಆಟೋ ಗ್ಯಾರೇಜ್‌ "`ಎ' ಗ್ರೇಡ್‌ 50000 

“ಬಿ' ಗೇಡ್‌ 1000200 
96 ಷೋರೂಂ “ಎ' ಗೇಡ್‌ 200500 
“ಬಿ' ಗೇಡ್‌ 250500 
97 ರೈಸ್‌ ಮಿಲ್ಲುಗಳು 1000500, 3000500 
98 ಹಿಟ್ಟಿನ ಗಿರಣಿಗಳು 200500 
99 ದೂರವಾಣಿ ಕಂಬ ಅಳವಡಿಸಲು 5000=00 

















ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೦೯ 




































































1 2 3 
100 | ಹೂವಿನ ಅಂಗಡಿ/ಎಲೆ ಅಂಗಡಿ 200=00 
101 | ಪಾನಿಪುರಿ ಅಂಗಡಿ! ಡಬ್ಬಿ 300=00 
102 | ಹಣ್ಣು! ಎಳನೀರು ಅಂಗಡಿ! ರಸ್ತೆಬದಿ 100=00 
103 | ಖಾರಾ, ಮಿರ್ಚಿ ರಸ್ತೆ ಬದಿ ತಿಂಡಿ ಅಂಗಡಿ 300=00 
104 ದ್ವಿಚಕ್ರ ವಾಹನ ಶೋರೂಂ 2000=00 
105 ಟ್ರ್ಯಾಕ್ಷರ್‌ ಶೋರೂಂ 1000=00 
106 | ಗೊಬ್ಬರ! ಕ್ರಿಮಿನಾಶಕ! ಬೀಜದ ಅಂಗಡಿ 1000=00 
17 | ಲಾಟರಿ ಅಂಗಡಿ 500=00 
108 | ಬುಕ್‌ ಸ್ಟಾಲ್‌/ ಶಾಲೆ ಪಠ್ಯ ಪುಸ್ತಕ ಅಂಗಡಿ 500=00 
109 | ಕೈಗಾಡಿಯಲ್ಲಿ ತಳ್ಳುತ್ತಾ ಮಾರಾಟ ಮಾಡುವುದು 50=00 
110 ಇತರೆ ಯಾವುದೇ ಹೆಚ್ಚಿನ ವ್ಯಾಪಾರಕ್ಕೆ 1000200 
111 ಗಡಿಯಾರದ ಅಂಗಡಿ ಮಾರಾಟ ದುರಸ್ಥಿ 200500 
12 | ಗಡಿಯಾರ ದುರಸ್ಥಿ 50500 
113 ಸರಾಯಿ ಅಂಗಡಿ 500300 
114 ಸರಾಯಿ ಹೋಲ್‌ ಸೇಲ್‌ ದಾಸ್ತಾನು 4000-00 
ವಿ.ರಮೇಶ್‌, ಕೆ.ಎಂ.ಎ.ಎಸ್‌ 
ಪಿ.ಡಿ. 16 ಮುಖ್ಯಾಧಿಕಾರಿ ಶ್ರೇಣಿ-॥, ಪುರಸಭೆ, ಶಿಕಾರಿಪುರ. 
ಜಿಲ್ಲೆ: ಶಿವಮೊಗ್ಗ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 1/2001-02, ದಿನಾಂಕ 8ನೇ ಜುಲೈ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೆರೆ ನಿರ್ಮಾಣಕ್ಕಾಗಿ 
ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿದೆ. 

ಕರ್ನಾಟಕ ಕಾಯಿದೆ 33:1991 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (1894ನೇ ಸಾಲಿನ ಕೇಂದ್ರದ 1 ನೇ 
ಅಧಿನಿಯಮ)ದ 4(2) ರ ಪ್ರಕರಣದಿಂದ ನಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಮೂಲಕ 
ಪ್ರಾಧಿಕಾರ ನೀಡಿರುವುದು ಎಂಬುದಾಗಿ ಈ ಮೂಲಕ ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1) ರ ಪ್ರಕಾರ ತಿಳುವಳಿಕೆ ಕೊಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರ.ಆರ್‌ಡಿ53 ಎಕ್ಕೂ ಡಬ್ಲ್ಯೂ 75, ದಿನಾಂಕ: 25.06.1975 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, 
ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


೫೧೦ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೬ 
























































ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು: ಬಾಗೇಪಲ್ಲಿ ಹೋಬಳಿ: ಪಾತಪಾಳ್ಯ ಗ್ರಾಮ:ಅರಿಗೆವಾರಿಗುಟ್ಟ 
ಕ್ರ. ಖಾತೆದಾರರ ಅನುಭವ ಸ. ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಹೆಸ ದಾರರ ನಂ. ಪಡಿಸಿಕೊಳ್ಳ ಬೇಕಾದ 
ಹೆಸರು ಜಮೀನು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.-ಗುಂ. | ರೂ. ಪೈ 
1 ಮಂಗಮ್ಮ ಬಿನ್‌ ಸ್ವಂತ 116/2 ಖುಷ್ಕಿ 116 116ರ ನದಿ 116 ಜಿ. 3-00 3-00 
ರಾಚರ್ಲ ವೇಮನ್ನ 22 ಖರಾಬು ಉಳಿಕೆ ವೆಂಕಟ ಪಿಕೆ 
ಜಮೀನು ರಮಣಪ್ಪ 0-08 
ಜಮೀನು 
2 ಜಿ.ವೆಂಕಟರವಣಪ್ಪ ಸ್ವಂತ 116/2 ಖುಷ್ಕಿ 116 116 116 ರಸ್ತೆ ಹಾಗೂ 4-12 4-30 
ಬಿನ್‌ ಗಂಗುಲಪ್ಪ 14 ಖರಾಬು ಉಳಿಕೆ | ಮಂಗಮ್ಮ 116ರ ಪಿಕೆ 
ಜಮೀನು | ಜಮೀನು ಜಮೀನು 0-08 
ಒಟ್ಟು 7.28 : 7-12 | 7-30 
ಪಿಕೆ 
0-16 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 326 ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 2/2005-06, ದಿನಾಂಕ 21ನೇ ಜುಲೈ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹಾಲಿ ಇರುವ ತಿರುರಸ್ತೆಯನ್ನು 
ನೇರರಸ್ತೆಯನ್ನಾಗಿ ಮಾಡಲು ಬೇಕಾಗಬಹುದೆಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿದೆ. 

ಕರ್ನಾಟಕ ಕಾಯಿದೆ 33:1991 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (1894ನೇ ಸಾಲಿನ ಕೇಂದ್ರದ 1 ನೇ 
ಅಧಿನಿಯಮ)ದ 4(2) ರ ಪ್ರಕರಣದಿಂದ ನಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಮೂಲಕ 
ಪ್ರಾಧಿಕಾರ ನೀಡಿರುವುದು ಎಂಬುದಾಗಿ ಈ ಮೂಲಕ ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1) ರ ಪ್ರಕಾರ ತಿಳುವಳಿಕೆ ಕೊಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರ.ಆರ್‌ಡಿ 53 ಎಕ್ಕೂ ಡಬ್ಲ್ಯೂ 75, ದಿನಾಂಕ: 25.06.1975 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, 
ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ಮಂಡಿಕಲ್‌ ಗ್ರಾಮ: ಮಂಡಿಕಲ್‌ 
ಕ್ರ. ಖಾತೆದಾರರ ಹೆಸರು ಅನುಭವ | ಸ. | ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ ದಾರರ ನಂ. ಪಡಿಸಿಕೊಳ್ಳ ಬೇಕಾದ 
ಹೆಸರು ಜಮೀನು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.-ಗುಂ. | ರೂ. ಪೈ 
1 |ಎಂಕೆ. ಗೋವಿಂದಪ್ಪ ಸ್ವಂತ 9 ತರಿ ಸ.ನಂ. ಸ.ನಂ. 9 | ಸ.ನಂ. | ಸ.ನಂ. 9 0- 03 0-25 
ಬಿನ್‌ ಕೊಂಡಪ್ಪ 175 ರ ಉಳಿಕೆ 10 ರ ಉಳಿಕೆ 
ಜಮೀನು ಜಮೀನು 






































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ೫೧೧ 





















































1 2 3 4 5 6 ‘J 8 9 10 11 
2 | ಎಂಕೆ. ಗೋವಿಂದಪ್ಪ ಸ್ವಂತ 10 ತರಿ ಸ.ನಂ. ಸ.ನಂ 10 | ಸ.ನಂ. | ಸ.ನಂ. 9 0-06 0-50 
ಬಿನ್‌ ಕೊಂಡಪ್ಪ 175 ರ ಉಳಿಕೆ 13 
ಜಮೀನು 
3 | ಶ್ರೀಮತಿ ಗೌರಮ್ಮ ಕೋಂ ಸ್ವಂತ 13 | ತರಿ ಸ.ನಂ. ಸ.ನಂ. 13 ಹಳ್ಳ | ಸ.ನಂ. 10, 0-02 0-11 
ಗೋವಿಂದಪ್ಪ 175 ರ ಉಳಿಕೆ 
ಜಮೀನು 
ಒಟ್ಟು | 0-11 0-86 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 328 ಕೋಲಾರ. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 3/2002-03, ದಿನಾಂಕ 21ನೇ ಜುಲೈ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಸಬಾ ಹೋಬಳಿ ಚೀಗಟಗೆರೆ 
ಗ್ರಾಮದ ಉತ್ತರ ಪಿನಾಕಿನಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಿಂಡಿ ಅಣೆಕಟ್ಟಿನ ಸೈಟ್‌ ಆಪೀಸ್‌ ನಿರ್ಮಾಣಕ್ಕಾಗಿ ಜಮೀನು ಬೇಕಾಗಬಹುದೆಂದು ಕರ್ನಾಟಕ 
ಸರ್ಕಾರದವರಿಗೆ ಕಂಡು ಬಂದಿದೆ. 

ಕರ್ನಾಟಕ ಕಾಯಿದೆ 33:1991 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (1894ನೇ ಸಾಲಿನ ಕೇಂದ್ರದ 1 ನೇ 
ಅಧಿನಿಯಮ)ದ 4(2) ರ ಪ್ರಕರಣದಿಂದ ನಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಮೂಲಕ 
ಪ್ರಾಧಿಕಾರ ನೀಡಿರುವುದು ಎಂಬುದಾಗಿ ಈ ಮೂಲಕ ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1) ರ ಪ್ರಕಾರ ತಿಳುವಳಿಕೆ ಕೊಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರ.ಆರ್‌ಡಿ 53 ಎಕ್ಕೂ ಡಬ್ಲ್ಯೂ 75, ದಿನಾಂಕ: 25.06.1975 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, 
ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು: ಗೌರೀಬಿದನೂರು ಹೋಬಳಿ: ಕಸಬಾ ಗ್ರಾಮ: ಚೀಗಟಗೆರೆ 
ಕ್ರ. ಖಾತೆದಾರರ ಅನುಭವ ದಾರರ ಸ. | ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಹೆಸರು ಹೆಸರು ನಂ. ಪಡಿಸಿಕೊಳ್ಳ ಬೇಕಾದ 
ಜಮೀನು 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.-ಗುಂ. | ರೂ. ಪೈ 
1 ಕೆ.ಎ. ರಾಮಕೃಷ್ಣಾ ಕೆ.ಎ. ರಾಮ 151/2 ತರಿ ಸ.ನಂ. ನದಿ ಸ.ನಂ. ಸ.ನಂ. 0-05 0-15 
ರೆಡ್ಡಿ ಬಿನ್‌ ಕೃಷ್ಣಾ ರೆಡ್ಡಿ ಬಿನ್‌ 1512 ರ 184 1512ರ 
ಆಂಜಿನಪ್ಪ ಆಂಜಿನಪ್ಪ ಉಳಿಕೆ ಉಳಿಕೆ 
ಜಮೀನು ಜಮೀನು 
ಒಟ್ಟು | 0-05 0-15 











ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 329 ಕೋಲಾರ. 





೫೧೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೧೨, ೨೦೦೬ ಭಾಗ - ೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಕೋಲಾರ ಜಿಲ್ಲೆ, ಕೋಲಾರ 
ಭೂಸ್ವಾಧೀನ ಕಾಯಿದೆ ಪ್ರಕರಣ 4(1)ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಯೂಎಸ್‌ಆರ್‌: 7/2002-03, ದಿನಾಂಕ 21ನೇ ಜುಲೈ 2006 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಪೆರೇಸಂದ್ರದಿಂದ 
ಹೂವಿನವಾರಹಳ್ಳಿ ಗ್ರಾಮಕ್ಕೆ ಗ್ರಾಮೀಣ ರಸ್ತೆ ನಿರ್ಮಾಣಕ್ಕಾಗಿ ಭೂಸ್ವಾಧೀನ. 

ಕರ್ನಾಟಕ ಕಾಯಿದೆ 33:1991 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ (1894ನೇ ಸಾಲಿನ ಕೇಂದ್ರದ 1 ನೇ 
ಅಧಿನಿಯಮ)ದ 4(2) ರ ಪ್ರಕರಣದಿಂದ ನಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಈ ಮೂಲಕ 
ಪ್ರಾಧಿಕಾರ ನೀಡಿರುವುದು ಎಂಬುದಾಗಿ ಈ ಮೂಲಕ ಸಂಬಂಧಪಟ್ಟವರಿಗೆ ಸದರಿ ಅಧಿನಿಯಮ ಪ್ರಕರಣ 4(1) ರ ಪ್ರಕಾರ ತಿಳುವಳಿಕೆ ಕೊಡಲಾಗಿದೆ. 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991 ನೇ ಸಾಲಿನ ಕರ್ನಾಟಕ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಅವರಿಗೆ ಲಿಖಿತ ಮೂಲಕ 
ಸಲ್ಲಿಸತಕ್ಕದ್ದು. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರ.ಆರ್‌ಡಿ 53 ಎಕ್ಕೂ ಡಬ್ಲ್ಯೂ 75, ದಿನಾಂಕ: 25.06.1975 ನ್ನು ನೋಡಿ. 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳವರೆಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ನೀಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಯಾ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಮಂಜೂರಾತಿಯನ್ನು ಪಡೆಯದೆ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾಗುವ ಅಂತಹ ಭಾಗಗಳಿಗೆ ಪರಿಹಾರವನ್ನು 
ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, 
ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 








ಅನುಸೂಚಿ 
ಜಿಲ್ಲೆ : ಕೋಲಾರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ಮಂಡಿಕಲ್‌ ಗ್ರಾಮ: ಪೆರೇಸಂದ್ರ 
ಕ್ರ. | ಖಾತೆದಾರರ ಹೆಸರು ಅನುಭವದಾರರ ಸ. | ತರಹೆ ಚಕ್ಕುಬಂದಿ ಭೂಸ್ವಾಧೀನ 
ಸಂ. ಹೆಸರು ನಂ. ಪಡಿಸಿಕೊಳ್ಳ ಬೇಕಾದ 
ಜಮೀನು 
ಪೂರ್ವ | ಪಶ್ಚಿಮ | ಉತ್ತರ | ದಕ್ಷಿಣ ವಿಸ್ತೀರ್ಣ | ಆಕಾರ 
ಸ.ನಂ. | ಸ.ನಂ. | ಸ.ನಂ. ಸ.ನಂ. ಎ.-ಗುಂ. | ರೂ. ಪೈ 
1 | 1 ಪಿ.ಇಮಾಮ್‌ |1) ಬುಡನ್‌ಬೀಕೋಂ |751| ತರಿ | ರಸ್ತೆ | ರಸ್ತೆ | ರಸ್ತೆ | 751ರ | 0-01, | 0-04 
ಸಾಬಿ ಬಿನ್‌ ಇಮಾಮ್‌ ಸಾಬಿ ಉಳಿಕೆ 
ಪ್ಯಾರುಸಾಬಿ 2) ಭಾಷ ಬಿನ್‌ ಜಮೀನು 
2) ಹೆಚ್‌. ಇಮಾಮ್‌ಸಾಬಿ 
ಬಾಬುಸಾಬಿ ಬಿನ್‌ 3) ಮಹಮದ್‌ 
ಹುಸೇನ್‌ಸಾಬಿ ರೋಷನ್‌ ಬಿನ್‌ 
ಇಮಾಮ್‌ ಸಾಬಿ 
4) ಮಹಮದ್‌ 
ಇಸ್ಮಾಯಿಲ್‌ ಬಿನ್‌ 
ಇಮಾಮ್‌ ಸಾಬಿ 


5) ಅಮೀರ್‌ ಪಾಷ 
ಬಿನ್‌ ಇಮಾಮ್‌ ಸಾಬಿ 
6) ಪಕ್ಕದ್ದಿನ್‌ ಬಿನ್‌ 





ಇಮಾಮ್‌ ಸಾಬಿ 
2 | ಗೌಸ್‌ಪೀರ್‌ ಬಿನ್‌ ಸ್ವಂತ 752 | ತರಿ | ರಸ್ತೆ ರಸ್ತೆ | ರಸ್ತೆ | 752 ರ | 0-011: 1 0-08 
ಹೈದರ್‌ಬಿ ಉರುಫ್‌ ಉಳಿಕೆ 
ಪ್ಯಾರೂಬಿ ಜಮೀನು 






































ಒಟ್ಟು . 0-02 1, | 0-12 





ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 330 ಕೋಲಾರ. 





